ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 5 317 y 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ : ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ 
ಹೆಸರು ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 03/02/2021 | 
ಉತ್ತರಿಸುವ ಸಚಿವರು ಮಾನ್ಯ ಉಪ ಮುಖ್ಯ ಮಂತ್ತಿಗಳು, ಲೋಕೋಪಯೋಗಿ 
ಇಲಾಖೆ. 
[ ಕ್ರ.ಸಂ. ಪ್ರಶ್ನೆ ಉತ್ತರ 
ಲೋಕೋಪಯೋಗಿ ಇಲಾಖೆಯಲ್ಲಿ 50] ಲೋಕೋಪಯೋಗಿ . ಇಲಾಖೆಯಲ್ಲಿ ಯಾವುದೇ 
ಅ) [ಕೋಟಿಗೂ ಹೆಚ್ಚಿನ 771 ಕಾಮಗಾರಿಗಳ | ಕಾಮಗಾರಿಯನ್ನು ತುಂಡುಗುತ್ತಿಗೆಯಡಿ 
ತುಂಡುಗುತ್ತಿಗೆ ಹಗರಣ ನಡೆದಿರುವುದು | ನಿರ್ವಹಿಸಿರುವುದಿಲ್ಲ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಲೋಕೋಪಯೋಗಿ ಇಲಾಖೆಯ ಕೇಂದ್ರ 

ಆ) | ಫಜೇರಿ ಆವರಣದಲ್ಲೇ ಇರುವ ನಂ. 6ನೇ 
ಕಟ್ಟಡಗಳ ಉಪ ವಿಭಾಗದಲ್ಲಿ ಒಂದೇ 
ಕಾಮಗಾರಿಯನ್ನು ವಿಭಜಿಸಿ ಒಂದೇ 
ಗುತ್ತಿಗೆದಾರರಿಗೆ ತುಂಡು ಗುತ್ತಿಗೆ ನೀಡುವ 
ಮೂಲಕ ಕೆಪಿಟಿಪಿ ಕಾಯ್ದೆಯ ಉಲ್ಲಂಘಿಸಿ 
ಅವ್ಯವಹಾರ ನಡೆಸಿ 
: ಭಷ್ಠಾಚಾರವೆಸಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

-] 


ಇ) | ತುಂಡುಗುತ್ತಿಗೆ ಮಾಡಿ ಸರ್ಕಾರಕ್ಕೆ ನಷ್ಟ 


ಉಂಟು ಮಾಡಿದ ಅಧಿಕಾರಿಯ ಮೇಲೆ 
ಯಾವ ಕುಮ ಕೈಗೊಳ್ಳಲಾಗಿದೆ? 


ಲೋಕೋಪಯೋಗಿ ಇಲಾಖೆಯ ದಕ್ಷಿಣ ವಲಯ 
ಕಟ್ಟಡಗಳ ವೃತ್ತದ ವ್ಯಾಪ್ತಿಗೆ ಒಳಪಡುವ ನಂ.6 
ಕಟ್ಟಡಗಳ ಉಪ 'ವಿಭಾಗದ ವ್ಯಾಪ್ತಿಯಲ್ಲಿ 
ಕಾಮಗಾರಿಯನ್ನು ವಿಭಜಿಸಿರುವುದಿಲ್ಲ ಹಾಗೂ 
ತುಂಡುಗುತ್ತಿಗೆ ನೀಡಿರುವುದಿಲ್ಲ. ಹಂಚಿಕೆ ಮಾಡಿದ 
ಅನುದಾನಕ್ಯನುಗುಣವಾಗಿ ವಸತಿಗೃಹಗಳ, 
ನ್ಯಾಯಾಲಯ ಮತ್ತು ಇಲಾಖಾ ಕಟ್ಟಡೆಗಳ ಅಗತ್ಯ 
ನಿರ್ವಹಣೆಗೆ ಆದ್ಯತೆ ಅನುಸಾರ ಮಾನ್ಯ 
ನ್ಯಾಯಾಧೀಶರುಗಳ ಹಾಗೂ ಇಲಾಖಾ ಮುಖ್ಯಸ್ಥರ 
ಕೋರಿಕೆಯನ್ಸ್ವಯ ಅವಶ್ಯ ಕಾಮಗಾರಿಗಳನ್ನು 
ಕರ್ನಾಟಕ ಲೋಕೋಪಯೋಗಿ ಬೀತಿ ಸಂಹಿತೆ 
ಹಾಗೂ ಕೆ.ಟಿ.ಪಿ.ಪಿ ಕಾಯ್ದೆ ಪ್ರಕಾರ. ಟೆಂಡರ್‌ 
ಮುಖೇನ ಎಲ್ಲಾ ಕಾಮಗಾರಿಗಳನ್ನು 


ಸಂಖ್ಯೆ: ಲೋಣಇ 06 ಬಿಎಲ್‌ ಕ್ಯೂ 2021 


ನಿರ್ವಹಿಸಲಾಗುತ್ತಿದೆ. 
_ ಘ್‌ 


(ಗೋವಿಂದ ಕರಿ. ಕಾರಜೋಳ) 
ಉಪ ಖ್ಯ ಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ. 


